ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ಗ್ರಾಮ ಪಂಚಾಯತ್‌ಗಳಲ್ಲಿ ಆನ್‌ಲೈನ್‌ ತಂತ್ರಜ್ಞಾನದ ಬಗ್ಗೆ 
ಶ್ರೀ ಎಸ್‌. ರವಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
208 (1564) ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಗ್ರಾಮ ಪಂಚಾಯಿತಿಗಳ ಕಾರ್ಯಾಚರಣೆಯ ಆನ್‌ಲೈನ್‌ ಸಾಫ್‌ಟ್‌ವೇರ್ನಳ ಬಗ್ಗೆ ಪಂಚತಂತ್ರ Hಂಟsing, Action soft, 
Priya soft, ಬಾಪೂಜಿ ಸೇವಾ ಕೇಂದ್ರದ ಸೇವೆಗಳ ತಂತ್ರಾಂಶಗಳ ಕಾರ್ಯಚರಣೆಯನ್ನು ಬಿ.ಎಸ್‌.ಎನ್‌.ಎಲ್‌. ಇಂಟರ್‌ನೆಟ್‌ 
ಕನೆಕ್ಟಿವಿಟಿಗೆ ಸಹಕರಿಸುವಂತೆ ಸಾಫ್ಟ್‌ವೇರ್‌ಗಳನ್ನು ಸೃಜಿಸಲಾಗಿದೆಯೇ ; 


(ಆ) ಹಾಗಿದ್ದಲ್ಲಿ, BSNL ಗ-SPEED ಇಂಟರ್‌ನೆಟ್‌ ಸೌಲಭ್ಯವು ರಾಜ್ಯದ ಎಲ್ಲಾ ಗ್ರಾಮೀಣ ಪ್ರದೇಶಗಳ ಗ್ರಾಮ ಪಂಚಾಯಿತಿಗೆ 


ಲಭ್ಯವಾಗಿದೆಯೇ ; ಈ ಕುರಿತು 2017-18, 2018-19, 2019-20ನೇ ಸಾಲಿನ ವಿವರಗಳನ್ನು ನೀಡುವುದು ; 


(@) BSNL HI-SPEED ಇಂಟರ್‌ನೆಟ್‌ ಸೌಲಭ್ಯವನ್ನು ಒದಗಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ? (ವಿವರ 
ನೀಡುವುದು) 


